ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 22ನೇ ಸೆಷ್ಟ೦ಬರ್‌, 2020 


ಲಾಕ್‌ಡೌನ್‌ ಅವಧಿಯಲ್ಲಿ ಕೃಷಿ ಸಂಬಂಧಿತ ಕಾರ್ಮಿಕರ ಸಮೀತ್ಲೆಯ ಬಗ್ಗೆ 
ಶ್ರೀ ಸಿ.ಎಂ. ಲಿಂಗಪ್ಪ (ನಾಮನಿರ್ದೇಶನ ಹೊಂದಿದವರು) - 


182 (236) ಮಾನ್ಯ ಪೌರಾಡಳಿತ ಹಾಗೂ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಲಾಕ್‌ಡೌನ್‌ ಅವಧಿಯಲ್ಲಿ ರಾಜ್ಯ ವ್ಯಾಪ್ತಿ ತೋಟಗಾರಿಕೆ, ರೇಷ್ಮೆ ಹೈನುಗಾರಿಕೆ ಅವಲಂಬಿತ ಎಷ್ಟು 
ಜನ ಇದ್ದಾರೆ ಎಂದು ಸಮೀಕ್ಲೆ ನಡೆಸಲಾಗಿದೆಯೇ ; (ಸಮೀಕ್ಷೆ ನಡೆಸಿದ್ದರೆ ತಾಲ್ಲೂಕುವಾರು 
ಎಖಿವರಗಳನ್ನು ನೀಡುವುದು) 


(ಆ) ಲಾಕ್‌ಡೌನ್‌ ಅವಧಿಯಲ್ಲಿ ನಷ್ಟಕ್ಕೆ ಗುರಿಯಾದಂತಹ ಇವರುಗಳಿಗೆ ವಿಶೇಷ ಅನುದಾನವನ್ನು 
ನೀಡಿದೆಯೇ ; (ತಾಲ್ಲೂಕುವಾರು ವಿವರಗಳನ್ನು ನೀಡುವುದು) 


(ಇ) ನೀಡದಿದ್ದಲ್ಲಿ, ಕಾರಣಗಳನ್ನು ನೀಡುವುದು? 


